ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1391(1575) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಮತಿ ಎಸ್‌. ವೀಣಾ ಅಚ್ಚಿಯ್ಯ(ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು 


ವಿಷಯ: ಕೊಡಗಿನಲ್ಲಿ ಪ್ರತಿ ವರ್ಷ ನಡೆಯುವ ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಪ್ರತಿ ವರ್ಷ ಕನಿಷ್ಠ 5 
ಕೋಟೆ ರೂ. ಅನುದಾನ ನೀಡುವ ಬಗ್ಗೆ 


(ಅ) ಕ್ರೀಡಾ ಕಲಿಗಳ ತವರು ಹಾಗೂ ರಾಷ್ಟ ಮತ್ತು ಅಂತರಾಷ್ಟೀಯ ಮಟ್ಟಿದ ಹಾಕಿ ಕ್ರೀಡಾ 
ಪಟುಗಳನ್ನು ದೇಶಕ್ಕೆ ಕೊಡುಗೆ ನೀಡಿದ ಕೊಡಗಿನಲ್ಲಿ ಪ್ರತಿ ವರ್ಷ ನಡೆಯುವ ಕೊಡವ 
ಕೌಟುಂಬಿಕ ಹಾಕಿ ಹಬ್ಗಕ್ಕೆ ಪ್ರತಿ ವರ್ಷ ಕನಿಷ್ಠ 5 ಕೋಟಿ ರೂಪಾಯಿ ಅನುದಾನವನ್ನು 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಒದಗಿಸಬೇಕೆಂಬ ಬೇಡಿಕೆ ಬಹು 
ಕಾಲದಿಂದ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ರಾಷ್ಟ ಹಾಗೂ ಅಂತರಾಷ್ಟೀಯ ಮಟ್ಟಿದ ಹಾಕಿ ಕ್ರೀಡಾ ಪಟುಗಳನ್ನು 
ದೇಶಕ್ಕೆ ಕೊಡುಗೆ ನೀಡುವಲ್ಲಿ ಮಹತರ ಪಾತ್ರ ವಹಿಸುತ್ತಾ ಬಂದಿರುವ ಕೊಡವ ಕೌಟುಂಬಿಕ 
ಹಾಕಿ ಹಬ್ಬಕ್ಕೆ 2021-22ನೇ ಸಾಲಿನಿಂದಲಾದರೂ ಪ್ರತಿ ವರ್ಷ ಕನಿಷ್ಠ 5 ಕೋಟಿ ರೂಪಾಯಿ 
ಅನುದಾನವನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒದಗಿಸಲು 
ಕ್ರಮವಹಿಸುವುದೇ? 


